RNI No. KARBIL/2001/47147 


ಲಿ 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಜೂನ್‌ ೧೩, ೨೦೧೩ (ಜ್ಯೇಷ್ಠ ೨೩, ಶಕ ವರ್ಷ ೧೯೩೫) ಸಂಚಿಕೆ ೨೪ 
Volume 148 Bangalore, Thursday, June 13, 2013 (Jyeishta 23, Shaka Varsha 1935) Issue 24 
ಭಾಗ ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 289 SGO 2013, Bangalore, dated : 27-4-2013. 

Sri K. Sudhakara Shetty, Deputy Secretary to Government, Kannada Culture and Information Department, Bangalore is 
sanctioned 08 days Commuted Leave from 30-4-2013 to 7-5-2013 for the purpose of undertaking private visit to ‘China. 

Sri K. Sudhakara Shetty, would have been continued to officiate as Deputy Secretary to Government, Kannada, Culture and 
Information Department, but for proceeding on leave. 

By Order and in the name of the Governor of Karnataka, 
A.K. RADHAMANI 


Under Secretary to Government, 
P.R. 284 ನ 
DP & AR (Services-3) 


PERSONNEL AND ADMINISTRATIVE REFORMS SECRETARIAT 
CORRIGENDUM 
No. DPAR 88 SAS 2013(P), Bangalore, dated : ಕ್ರ? February, 2013. 

In Notification of even number dated 1-2-2013 in respect of transfer of Sri. 5.7. Anjan Kumar, IAS, Deputy Commissioner, 
Chickmagalur District, the designation of the transferred post appearing as “Additional Commissioner, East Division, Bruhat Bangalore 
Mahanagara Palike (BBMP), Bangalore” in Para-3 of the notification shall and shall always be substituted as “Additional Commissioner, 
Mahadevapura Zone, Bruhat Bangalore Mahanagara Palike (BBMP), Bangalore vice Sri Gangadharaiah, transferred”. 

By Order and in the name of the Governor of Karnataka, 
U.H. NARAYANASWAMY 
Under Secretary to Government, 
P.R. 285 DP & AR (Services-1) 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಾಆ 126 ಎಲ್‌ ಇಟಿ 2013, ಬೆಂಗಳೂರು, ದಿನಾಂಕ : 9-5-2013. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಸಿಆಸುಇ 236 ಸೆಅಸೆ 2013, ದಿನಾಂಕ : 30-3-2013 ರಲ್ಲಿ 


ಶ್ರೀ ಎನ್‌. ಜಯರಾಮ್‌, ಭಾ.ಆ.ಸೇ. ಸೀನಿಯರ್‌ ಸ್ಕೇಲ್‌ ವೇತನ ಶ್ರೇಣಿ ಇವರನ್ನು ಕಾರ್ಮಿಕ ಆಯುಕ್ತರನ್ನಾಗಿ ನೇಮಿಸಿ ಆದೇಶಿಸಲಾಗಿದೆ. ಕಾರ್ಮಿಕ 
ಆಯುಕ್ತರ ಹುದ್ದೆಯನ್ನು ದಿನಾಂಕ : 27-3-2013 ರಿಂದ ಅನ್ವಯವಾಗುವಂತೆ ಒಂದು ವರ್ಷದ ಅವಧಿಗೆ ಅಥವಾ ಹುದ್ದೆಯು 


(೧೪೫) 


೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೩, ೨೦೧೩ ಭಾಗ ೨ 





ಪುನರುಜ್ಜೀವಿತಗೊಳ್ಳುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಈ ಹುದ್ದೆಯನ್ನು ಐ.ಎ.ಎಸ್‌. ಸೂಪರ್‌ಟೈಂ ಸ್ಕೇಲ್‌ ವೇತನ 
ಶ್ರೇಣಿಯಿ೦ದ ಐ.ಎ.ಎಸ್‌. ಸೀನಿಯರ್‌ ಸ್ಕೇಲ್‌ ವೇತನ ಶ್ರೇಣಿಗೆ ಕೆಳದರ್ಜೆಗಿಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


P.R. 286 ಕಾರ್ಮಿಕ ಇಲಾಖೆ, 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಾಆ 133 ಐಡಿಎಂ 2013, ಬೆಂಗಳೂರು, ದಿನಾಂಕ : 9-5-2013. 
ರಿಜಿಸ್ಟಾರ್‌ ಜನರಲ್‌ ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : ಜಿಒಬಿ(1)4(1)/2013, ದಿನಾಂಕ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ (ಸೇವೆಗಳು-3) ಇಲಾಖೆಯ ಅನಧಿಕೃತ ಟಪ್ಪಣಿ ದಿನಾಂಕ 2-5-2013 ರಲ್ಲಿ ಈ ಕೆಳಕಂಡ ಜಿಲ್ಲಾ 


ನ್ಯಾಯಾಧೀಶರನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಾನಕ್ಕೆ ವರ್ಗಾವಣೆ ಮಾಡಿ ಇವರ ಸೇವೆಯನ್ನು ಕಾರ್ಮಿಕ ಇಲಾಖೆಯ ವಶಕ್ಕೆ ನೀಡಿ 
ಆದೇಶಿಸಿರುವುದರಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ನೇಮಕಾತಿ ಮಾಡಿ ಆದೇಶಿಸಿದೆ. 


: 27-4-2013 ಹಾಗೂ 











ಕ್ರಮ ಅಧಿಕಾರಿಯ ಹೆಸರು, ಪದನಾಮ ಮತು ಹಾಲಿ 
ನ್‌ ಸ್ಥಳ ನಿಯುಕ್ಕಿಗೊಳಿಸಲಾದ ನ್ನಾಯಾಲಯ ಮತ್ತು ಪದನಾಮ 
ಸಂಖ್ಯೆ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಲಯ ೪ ಚೆ ರಿ ನ್‌ 
01 ಶ್ರೀ ವೀರಣ್ಣ. ಜಿ. ತಿಗಡಿ ಪ್ರಧಾನ ಜಿಲ್ಲಾ ಮತ್ತು ಸೆಕ್ಟನ್‌ ಅಧ್ಯಕ್ಷಾಧಿಕಾರಿಗಳು, ಔದ್ಯಮಿಕ ನ್ಯಾಯಾಲಯ, ಬೆಂಗಳೂರು. 
ನ್ಯಾಯಾಧೀಶರು, ಕೋಲಾರ 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಗೋವಿಂದಸ್ವಾಮಿ 
ಪೀಠಾಧಿಕಾರಿ-5, 
ಕಾರ್ಮಿಕ ಇಲಾಖೆ, (ಕಾರಾವಿಯೋ(ವೈ) ಸೇವೆಗಳು). 


೧.೧. 287 
50-30 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 256 ಐಎಂಎಂ 2012, ಬೆಂಗಳೂರು, ದಿನಾಂಕ : 17-5-2013. 
ಶ್ರೀ ಹೆಚ್‌. ಶ್ರೀನಿವಾಸ, ಸಹಾಯಕ ಔಷಧ ನಿಯಂತ್ರಕರು, ಔಷಧ ನಿಯಂತ್ರಣ ಇಲಾಖೆ ಇವರನ್ನು ವೇತನ ಶ್ರೇಣಿ ರೂ. 36300-900- 


39000-1050-45300-1200-52500-1350-53850ರ ಉಪ ಔಷಧ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡಿ ಈ ಕೂಡಲೇ ಜಾರಿಗೆ 


ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ ಕಛೇರಿ, ಹುಬ್ಬಳ್ಳಿ ಇಲ್ಲಿ ಖಾಲಿ ಇರುವ ಉಪ ಔಷಧ ನಿಯಂತ್ರಕರ 
ಹುದ್ದೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ನರಸಿಂಹರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಭಾ.ವೈ.ಪ ಮತ್ತು ಸಮನ್ವಯ). 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಣ್‌ 
ಅಧಿಕೃತ ಜ್ಞಾಪನ 
ಸಂಖ್ಯೆ : ಲಾ 29 ಎಲ್‌ಎಡಿ 2013, ಬೆಂಗಳೂರು, ದಿನಾಂಕ : 10-5-2013. 


೧.೧. 288 


ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : ಜಿ.ಓ.ಬಿ (ಐ) 4(1) 2013 ದಿನಾಂಕ : 27-4-2013ರಲ್ಲಿ ಶ್ರೀ ವಿಶ್ವನಾಥ ವಿರೂಪಾಕ್ಷ ಅಂಗಡಿ, 
ಜಿಲ್ಲಾ ನ್ಯಾಯಾಧೀಶರು, ಅನ್ಯ ಕರ್ತವ್ಯದ ಮೇಲೆ ಸದಸ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆ೦ಗಳೂರು, ಇವರನ್ನು 
ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಹುದ್ದೆಗೆ ವರ್ಗಾಯಿಸಿ ನೇಮಿಸಿರುವುದರಿಂದ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆಂಗಳೂರು, ಇಲ್ಲಿನ ಸದಸ್ಯ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ. 
ಹಾಗೂ ಸದರಿ ಅಧಿಕಾರಿಯವರಿಗೆ ವರ್ಗಾಯಿಸಿರುವ ಹುದ್ದೆಯ ಕರ್ತವ್ಯಕ್ಕೆ ಹಾಜರಾಗುವಂತೆ ತಿಳಿಸಲಾಗಿದೆ. 


ಮೇಲ್ಕಂಡ ಇದೇ ಅಧಿಸೂಚನೆಯಲ್ಲಿ ಶ್ರೀ ಅಶೋಕ ಜಿ. ನಿಜಗಣ್ಣವರ್‌ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ದಕ್ಷಿಣ ಕನ್ನಡ ಜಿಲ್ಲೆ 
ಮಂಗಳೂರು ಇವರನ್ನು ಸದಸ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆಂಗಳೂರು, ಹುದ್ದೆಗೆ ನೇಮಿಸಿರುವುದರಿಂದ ಇವರನ್ನು 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೩, ೨೦೧೩ ೧೪೭ 





ದಿನಾಂಕ : 27-5-2013ರಂದು ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆಂಗಳೂರು, 
ಇಲ್ಲಿಗೆ ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜಿ.ಎಲ್‌. ಮಡಿವಾಳ 
P.R. 289 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು (ಆಡಳಿತ-2), 
50-50 ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 


ಅಧಿಕೃತ ಜ್ಞಾಪನ 


ಸಂಖ್ಯೆ : ಲಾ 39 ಎಲ್‌ಎಡಿ 2013, ಬೆಂಗಳೂರು, ದಿನಾಂಕ : 10-5-2013. 

ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : ಜಿ.ಓ.ಬಿ (ಐ) 4(2) 2013 ದಿನಾಂಕ : 27-4-2013ರಲ್ಲಿ ಶ್ರೀ, ಸುನಿಲ್‌ ಕುಮಾರ್‌ ಸಿಂಗ್‌, 
ಹಿರಿಯ ಸಿವಿಲ್‌ ನ್ಯಾಯಾಧೀಶರು, ಅನ್ಯ ಕರ್ತವ್ಯದ ಮೇಲೆ ಉಪ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆ೦ಗಳೂರು, 
ಇವರನ್ನು ಮಂಗಳೂರಿನ 2ನೇ ಅಪರ ಹಿರಿಯ ಸಿವಿಲ್‌ ನ್ಯಾಯಾಧೀಶರ ಹುದ್ದೆಗೆ ವರ್ಗಾಯಿಸಿ ನೇಮಿಸಿರುವುದರಿಂದ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆ೦ಗಳೂರು, ಇಲ್ಲಿನ ಉಪ ಕಾರ್ಯದರ್ಶಿ ಹುದ್ದೆಯಿ೦ದ ಬಿಡುಗಡೆ ಮಾಡಲಾಗಿದೆ. ಹಾಗೂ 
ಸದರಿ ಅಧಿಕಾರಿ ಇವರಿಗೆ ವರ್ಗಾಯಿಸಿರುವ ಹುದ್ದೆಯ ಕರ್ತವ್ಯಕ್ಕೆ ಹಾಜರಾಗುವಂತೆ ತಿಳಿಸಲಾಗಿದೆ. 

ಮೇಲ್ಕಂಡ ಇದೇ ಅಧಿಸೂಚನೆಯಲ್ಲಿ ಶ್ರೀ ಕೆ.ಎಲ್‌. ಅಶೋಕ ಹಿರಿಯ ಸಿವಿಲ್‌ ನ್ಯಾಯಾಧೀಶರು, ಕುಣಿಗಲ್‌ ತಾಲ್ಲೂಕು, ತುಮಕೂರು 
ಜಿಲ್ಲೆ ಇವರನ್ನು ಉಪ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆಂಗಳೂರು, ಹುದ್ದೆಗೆ ನೇಮಿಸಿರುವುದರಿಂದ ಇವರನ್ನು 
ದಿನಾಂಕ : 27-5-2013ರಂದು ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಬೆಂಗಳೂರು, 
ಇಲ್ಲಿಗೆ ಉಪ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜಿ.ಎಲ್‌. ಮಡಿವಾಳ 
೧.೧. 290 ಸರ್ಕಾರದ ಅಧೀನ ಕಾರ್ಯದರ್ಶಿಗಳು (ಆಡಳಿತ-2), 
50-50 ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ತೋಳ 10 ರೇಉನಿ 2013, ಬೆಂಗಳೂರು, ದಿನಾಂಕ : 15-5-2013. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ತೋಇ 10 ರೇಉನಿ 2013, ದಿನಾಂಕ : 11-2-2013 ಮತ್ತು 18-3-2013ರಲ್ಲಿ ಕರ್ನಾಟಕ ರೇಷ್ಮೆ ಮಾರಾಟ 
ಮಂಡಳಿಯ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8(ಎ) ರ ಪ್ರಕಾರ ಅಧಿಕಾರೇತರ ಸದಸ್ಯರನ್ನು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ 
ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರುಗಳನ್ನಾಗಿ ನೇಮಕ ಮಾಡಲಾಗಿತ್ತು. ಸದರಿ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನವನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ರದ್ದು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಬಿ. ವಿಜಯಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 291 ತೋಟಗಾರಿಕೆ ಇಲಾಖೆ (ರೇಷ್ಮೆ. 


ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ತೋಇ 11 ರೇಉನಿ 2013, ಬೆಂಗಳೂರು, ದಿನಾಂಕ: 15ನೇ ಮೇ, 2013. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ತೋಇ 11 ರೇಉನಿ 2013, ದಿನಾಂಕ: 18-03-2013ರಲ್ಲಿ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ 
ನಿಯಮಿತದ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8(ಎ)ರ ಪ್ರಕಾರ ಅಧಿಕಾರೇತರ ಸದಸ್ಯರನ್ನು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ 
ನಿಯಮಿತದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರುಗಳನ್ನಾಗಿ ನೇಮಕ ಮಾಡಲಾಗಿತ್ತು ಸದರಿ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನವನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ರದ್ದು ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಬಿ. ವಿಜಯಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 292 ತೋಟಗಾರಿಕೆ ಇಲಾಖೆ. (ರೇಷ್ಟೆ 


೧೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೩, ೨೦೧೩ ಭಾಗ ೨ 





ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ತೋಇ 23 ರೇಉನಿ 2013, ಬೆಂಗಳೂರು, ದಿನಾಂಕ: 16ನೇ ಮೇ, 2013. 


ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8(ಎ)ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ನೂರೊಂದು ಶೆಟ್ಟ ಇವರನ್ನು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ 
ಹಾಗೂ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 17ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಸದರಿ ನಿಗಮದ ಅಧ್ಯಕ್ಷರನ್ನಾಗಿ ಅಧಿಸೂಚನೆ ಸಂಖ್ಯೆ: 
ತೋಇ 89 ರೇಉನಿ 2012, ದಿನಾಂಕ: 29-12-2012ರಂದು ನೇಮಿಸಿ ಆದೇಶ ಹೊರಡಿಸಲಾಗಿತ್ತು. 

ಶ್ರೀ ನೂರೊಂದು ಶೆಟ್ಟಿ ಇವರನ್ನು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರ ಹಾಗೂ 
ನಿಗಮದ ಅಧ್ಯಕ್ಷರ ಸ್ಥಾನದಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಚಂದ್ರಶೇಖರ್‌, 
ಪೀಠಾಧಿಕಾರಿ, 

P.R. 293 ತೋಟಗಾರಿಕೆ ಇಲಾಖೆ. (ರೇಷ್ಟೆ) 


HIGH COURT OF KARNATAKA, BANGALORE 
NOTIFICATION 
No. LAC ॥-11 (VRS)/2011 (CAO), Bangalore, dated: 08-05-2013. 
Sri. B.T. Basavaraju, Chief Administrative Officer, District Court, Dharwad, is permitted to retire voluntarily from service with 
effect from 31-05-2013, under Rule 285(1)(a) of K.C.S.Rules. 


By Order, 
V.K. HASYAGAR, 
Assistant Registrar, 
P.R. 294 High Court of Karnataka, Bangalore. 


HIGH COURT OF KARNATAKA, BANGALORE 
NOTIFICATION 
No. RSB: 78/2013, Bangalore, dated: 3° May, 2013. 
In exercise of the Powers Conferred under Section 407 of the Criminal Procedure Code, 1973, the Criminal Case 


No. 21/2009 pending on the file of Senior Civil Judge and CJM, Koppal is hereby withdrawn and transferred to the file of the Prl. Senior 
Civil Judge and CJM., Bellary, for disposal in accordance with Law. 


By Order of the High Court, 


R.B. BUDIHAL, 
Registrar General, 
P.R. 295 High Court of Karnataka, Bangalore. 
HIGH COURT OF KARNATAKA, BANGALORE 
NOTIFICATION 


No. GOB(I) 290/2003 & 173/2005, Bangalore, dated: 17" May, 2013. 


The High Court of Karnataka hereby declares that Sri Ramesh Durgappa Ekabote, presently working as Prl. Civil Judge and 
JMFC., Karkala, who was appointed under Government Notification No. LAW 200 LAC 2003, dated 13-04-2004 and assumed charge as 
such on 21-04-2004, has satisfactorily completed the period of probation with effect from 04-10-2009. 


By Order of the High Court, 
R.B. BUDIHAL, 
Registrar General, 
P.R. 296 High Court of Karnataka, Bangalore. 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 42 ಸ್ವೀಮರ 2013, ಬೆಂಗಳೂರು, ದಿನಾಂಕ: 12ನೇ ಮಾರ್ಚ್‌, 2013. 


2005ರ ಮಾಹಿತಿ ಹಕ್ಕು ಕಾಯ್ದೆಯ 2005ರ ಸೆಕ್ಷನ್‌ 5ಯಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪ್ರಧಾನ ಕಾರ್ಯದರ್ಶಿಗಳು 
ಕನ್ನಡ, ಸಂಸ್ಕೃಶಿ ಮತ್ತು ವಾರ್ತಾ ಇಲಾಖೆ ಇವರ ಕಛೇರಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಪ್ರಾಧಿಕಾರಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಗೊತ್ತುಪಡಿಸಲಾಗಿದೆ. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೩, ೨೦೧೩ ೧೪೯ 











ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮೇಲ್ಮನವಿ ಪ್ರಾಧಿಕಾರ 
1. ಶ್ರೀ ಜಿ.ಬಿ. ಹೇಮಣ್ಣ 1. ಶ್ರೀಮತಿ ಲಲಿತ, ಶಾಖಾಧಿಕಾರಿ (ಆಡಳಿತ ಕನ್ನಡ) | ಶ್ರೀ ಕೆ. ಸುಧಾಕರ ಶೆಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೊಠಡಿ ಸಂಖ್ಯೆ: 1, ನೆಲ ಮಹಡಿ. ವಿಕಾಸಸೌಧ, ಸರ್ಕಾರದ ಉಪ ಕಾರ್ಯದರ್ಶಿ, 
(ಆಡಳಿತ ಕನ್ನಡ) ಕೊಠಡಿ ಸಂಖ್ಯೆ: 1, ಬೆ೦ಂಗಳೂರು-1 ದೂರವಾಣಿ: 22034044 ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ, 
ನೆಲ ಮಹಡಿ, ವಿಕಾಸಸೌಧ, ಕೊಠಡಿ ಸಂಖ್ಯೆ: 13, ನೆಲ ಮಹಡಿ. 
ಬೆಂಗಳೂರು-1, 2. ಶ್ರೀ ಎಂ.ಪಿ. ರಂಗನಾಥ, ಶಾಖಾಧಿಕಾರಿ (ಸ್ಟೀಮರ) ವಿಕಾಸ ಸೌಧ, ಬೆ೦ಗಳೂರು-1 
ದೂರವಾಣಿ: 22034042 ಕೊಠಡಿ ಸಂಖ್ಯೆ: 13, ನೆಲ ಮಹಡಿ, ವಿಕಾಸಸೌಧ, ದೂರವಾಣಿ: 22034079 


ಬೆಂಗಳೂರು-1 ದೂರವಾಣಿ: 22034050 


2. ಶ್ರೀ ಹೆಚ್‌.ವಿ. ರಾಮಚಂದರಾವ್‌, 3. ಶ್ರೀ ನಾಗಭೂಷಣ, ಶಾಖಾಧಿಕಾರಿ, (ಸಂಸ್ಕೃತಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೊಠಡಿ ಸಂಖ್ಯೆ: 1 ನೆಲ ಮಹಡಿ, ವಿಕಾಸಸೌಧ, ಸನದ 
(ಸಂಸ್ಕೃತಿ) ಕೊಠಡಿ ಸಂಖ್ಯೆ 1, ಬೆಂಗಳೂರು-1, ದೂರವಾಣಿ: 22034041 
ನೆಲ ಮಹಡಿ, ವಿಕಾಸಸೌಧ, 
ಬೆಂಗಳೂರು-।, 
ದೂರವಾಣಿ: 22034045 
3. ಶ್ರೀಮತಿ ಸಿ. ಮಂಜುಳ, 4. ಶ್ರೀಮತಿ ಜಯಶ್ರೀ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಾಖಾಧಿಕಾರಿ, (ವಾರ್ತಾ) ಕೊಠಡಿ ಸಂಖ್ಯೆ: 15, ಧೀ 
(ವಾರ್ತಾ) ಕೊಠಡಿ ಸಂಖ್ಯೆ: 13, ನೆಲ ಮಹಡಿ, ವಿಕಾಸಸೌಧ, ಬೆ೦ಗಳೂರು-1, 
ನೆಲ ಮಹಡಿ, ವಿಕಾಸಸೌಧ, ದೂರವಾಣಿ: 22034026 
ಬೆಂಗಳೂರು-।, 


ದೂರವಾಣಿ: 22034049 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ.ಬಿ. ಹೇಮಣ್ಣ, 
P.R. 297 ಸರ್ಕಾರದ ಅಧೀನ ಕಾರ್ಯದರ್ಶಿ, 
$50350 ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. (ಸಮನ್ವಯ) 


INFRASTRUCTURE DEVELOPMENT SECRETARIAT 
NOTIFICATION 
No. IDD/02/1TS/ 2013, Bangalore, Dated: 16" March 2013 
In partial modification of the notification IDD/20/1TS/2007, dated 22-02-2012, the tenure of validity of the empanelled list of 
Transaction Advisors is further extended up to 31-12-2013, as per Finance Department Endorsement FD 109 Exp-1/2013, 


dated 07.03.2013 in view of the fact that the process of revising/re-empanelling panel of Transaction Advisors is under active 
consideration of the Government. 


By Order and in the name of the Governor of Karnataka, 


B. SRIRAMA, 
P.R. 298 Under Secretary to Government, 
50-100 Infrastructure Development Department. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 257 SAS 2013, Bangalore, Dated: 3° May 2013 
Smt. Khushboo Goel Chowdhary, IAS (2008), waiting for posting is posted with immediate effect and until further orders as 
Additional Mission Director, SAKALA, Bangalore in the existing vacancy. 


By Order and in the name of the Governor of Karnataka, 
U.H. NARAYANASWAMY, 
Under Secretary to Government, 
P.R. 299 Department of Personnel and Administrative Reforms (Services-l). 


೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೩, ೨೦೧೩ ಭಾಗ ೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 252 SGO 2013, Bangalore, Dated: 18" April 2013 
Sri G.S. Ramana Reddy, Officer on Special Duty and Ex-officio Joint Secretary to Government, Co-operation 


Department, Bangalore is sanctioned 14 days Commuted Leave from 02-05-2013 to 15-05-2013 for the purpose of undertaking 
private visit to ‘London’. 


Sri G.S. Ramana Reddy, would have been continued to officiate as Officer on Special Duty and Ex-officio Joint Secretary to 
Government, Co-operation Department, but for proceeding on leave. 


By Order and in the name of the Governor of Karnataka, 
A.K. RADHAMANI, 
Under Secretary to Government, 
P.R. 300 Department of Personnel and Administrative Reforms (Services-3). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 106 SGO 2013, Bangalore, Dated: 10" April 2013 
In partial modification of Government Notification No. DPAR 99 SME 2013, Dated 15-03-2013, Sri B.B. Pattar, Special 


Secretary to Government, Department of Parliamentary Affairs and Legislation, Bangalore is sanctioned 17 days Commuted Leave 
from 18-04-2013 to 04-05-2013 for the purpose of undertaking private visit to America. 


By Order and in the name of the Governor of Karnataka, 
A.K. RADHAMANI, 
Under Secretary to Government, 
P.R. 301 Department of Personnel and Administrative Reforms (Services-3). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 267 SGO 2013, Bangalore, Dated: 17" April 2013 


Smt. H.R. Shankuntala, Deputy Secretary 2 to Government, Agriculture Department, Bangalore is sanctioned commuted leave 
for the periods and purpose as follows. 




















Sl. No. Period Purpose 
1 From 11-02-2013 to 12-03-2013 Personal grounds 
2 From 13-03-2013 to 31-05-2013 For undertaking private visit to Australia 








Smt. H.R. Shankuntala, would have been continued to officiate as Deputy Secretary 2 to Government, Agriculture Department, 
but for proceeding on leave. 


Government Notification No. DPAR 11 SME 2012 dated 18-01-2013 issued in this regard stands cancelled. 


By Order and in the name of the Governor of Karnataka, 
A.K. RADHAMANI, 
Under Secretary to Government, 
P.R. 302 Department of Personnel and Administrative Reforms (Services-3). 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 41 ಸಮನ್ವಯ 2013, ಬೆಂಗಳೂರು, ದಿನಾಂಕ 09-05-2013 


ಶ್ರೀ ಎ. ದೇವಪ್ರಸಾದ್‌, ಆರ್ಥಿಕ ಸಲಹೆಗಾರರು, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಬೆ೦ಗಳೂರು ಇವರನ್ನು ಕರ್ನಾಟಕ ವಿದ್ಯುತ್‌ 
ಕಾರ್ಲಾನೆ ಇದರ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿಸಲು (ಶ್ರೀ ವಿಜಯನರಸಿಂಹ ಇವರ ಸ್ಥಾನದಲ್ಲಿ) ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕಾ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಚ್‌.ಆರ್‌. ನಾಗೇಂದ್ರ, 
ಸರ್ಕಾರದ ಉಪ ಕಾರ್ಯದರ್ಶಿ, 
೧.೧. 303 ಇಂಧನ ಇಲಾಖೆ. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೩, ೨೦೧೩ ೧೫೧ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 103 ಸಮನ್ವಯ 2013, ಬೆ೦ಗಳೂರು, ದಿನಾಂಕ 16-05-2013 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 268 ಎಸ್‌ಎಎಸ್‌ 2013 ದಿನಾಂಕ 11-05-2013 ರಲ್ಲಿ ಶ್ರೀ ಪಿ. ರಾಜೇಂದ್ರ ಚೋಳನ್‌, ಭಾ.ಆ.ಸೇ., 
ಜಿಲ್ಲಾಧಿಕಾರಿ, ಯಾದಗಿರಿ ಜಿಲ್ಲೆ ಇವರನ್ನು ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ 
ನೇಮಕ ಮಾಡಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಅದರಂತೆ, ಶ್ರೀ ಪ. ರಾಜೇಂದ್ರ ಚೋಳನ್‌, ಭಾ.ಆ.ಸೇ., ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವ್ಯವಸ್ಥಾಪಕ ನಿರ್ದೇಶಕರು, ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ 
ಹುದ್ದೆಗೆ (ಶ್ರೀ ಎನ್‌.ಎಸ್‌. ಪ್ರಸನ್ನ ಕುಮಾರ್‌, ಭಾ.ಆ.ಸೇ. ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ) ಮರು ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ. 

ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ಮೆಮೊರ್ಕಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ನ ಆರ್ಟಿಕಲ್‌ 74 (ಎ) ಮತ್ತು (ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಪಿ. ರಾಜೇಂದ್ರ ಚೋಳನ್‌, ಭಾ.ಆ.ಸೇ., 
ಇವರನ್ನು ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ನಿರ್ದೇಶಕ ಮಂಡಳಿಯ ನಿರ್ದೇಶಕರನ್ನಾಗಿ ಹಾಗೂ ವ್ಯವಸ್ಥಾಪಕ 
ನಿರ್ದೇಶಕರನ್ನಾಗಿ ಶ್ರೀ ಎನ್‌.ಎಸ್‌. ಪ್ರಸನ್ನ ಕುಮಾರ್‌, ಭಾ.ಆ.ಸೇ., ಇವರ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎ. ಚಪ್ಪರಬಂದ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 304 ಇಂಧನ ಇಲಾಖೆ. 


HIGH COURT OF KARNATAKA 
CORRIGENDUM 
No.GOB(I) 4(1)/2013, Bangalore, dated : 30% April, 2013. 
The words "lll Addl. District and Sessions Judge, Hassan (Newly created court)” appeared at 51.110.34, column No.4 of the 
notification of even number dated 27-04-2013, shall be read as "Il Addl. District and Sessions Judge, Hassan (Newly created court)". 


R.B.BUDIHAL, 
P.R. 281 Registrar General. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಜ 21 ಭೂದಾಸೇ(1) 2012, ಬೆಂಗಳೂರು, ದಿನಾಂಕ : 29ನೇ ಏಪ್ರಿಲ್‌, 2013. 


ಶ್ರೀ ವಿ.ಎಸ್‌.ಶಿವರುದ್ರಯ್ಯ, ಭೂದಾಖಲೆಗಳ ಉಪನಿರ್ದೇಶಕರು, ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ಇವರಿಗೆ 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ 1957ರ ನಿಯಮ 285(1)(ಎ)(ಬಿ) ಪ್ರಕಾರ ದಿನಾಂಕ: 30-04-2013ರ ಅಪರಾಹ್ನದಿಂದ ಅನ್ವಯವಾಗುವಂತೆ 
ಸ್ವ-ಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಂಭುಲಿಂಗಯ್ಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 282 ಕಂದಾಯ ಇಲಾಖೆ, (ಭೂಮಾಪನ). 


ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 
ಅಧಿಸೂಚನೆ 
ಸಂ: ಕವಿಪ/ಆ-1/59/ಇಬಸ/2013, ಬೆಂಗಳೂರು, ದಿನಾಂಕ : 03ನೇ ಮೇ, 2013. 


2003ನೇ ಸಾಲಿನ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ (ನೇಮಕಾತಿ ಹಾಗೂ ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 
6(1)ರ ಪ್ರಕಾರ ಮಾನ್ಯ ಸಭಾಪತಿಯವರಿಗೆ ಪ್ರದತ್ತವಾಗಿರುವ ಅಧಿಕಾರದ ರೀತ್ಯಾ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ವರದಿಗಾರ್ತಿಯಾಗಿ ಕಾರ್ಯ 
ನಿರ್ವಹಿಸುತ್ತಿರುವ ಶ್ರೀಮತಿ ಕೆ.ಎಸ್‌.ಹಂಸವೇಣಿ ಇವರಿಗೆ (ಶ್ರೀ ವಿದ್ಯಾಸಾಗರ್‌ ಅಜತ್‌ಪುರ್‌, ಅಭಿಲೇಖನಾಧಿಕಾರಿ, ಇವರ ವಯೋ ನಿವೃತ್ತಿಯಿಂದ ತೆರವಾದ 
ಹುದ್ದೆಗೆ) ವೇತನ ಶ್ರೇಣಿ 22800-600-24600-700-28800-800-33600-900-39000-1050-43200ರಲ್ಲಿ ಅಭಿಲೇಖನಾಧಿಕಾರಿ ಹುದ್ದೆಗೆ 
ತಕ್ಷಣದಿ೦ದ ಜಾರಿಗೆ ಬರುವಂತೆ ಬಡ್ತಿ ನೀಡಿ ನೇಮಕ ಮಾಡಲಾಗಿದೆ. 


ಮಾನ್ಯ ಸಭಾಪತಿಯವರ ಆದೇಶಾನುಸಾರ, 
ಕೆ.ಬಿ.ಓಂಪ್ರಕಾಶ್‌, 
೧.೧. 283 ಉಪ ಕಾರ್ಯದರ್ಶಿ, 
Sc - 100 ಕರ್ನಾಟಕ ವಿಧಾನ ಪರಿಷತ್ತು. 


೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೩, ೨೦೧೩ ಭಾಗ ೨ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 263 ಪೊಸಇ 2011, ಬೆಂಗಳೂರು, ದಿನಾಂಕ : 14ನೇ ಮೇ, 2013. 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಡಿವೈ.ಎಸ್‌.ಪಿ (ಸಶಸ್ತ್ರ ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, 
ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 











ಕ್ರಮ ಹೆಸರು ಮತ್ತು ಪ್ರಸ್ತುತ ವರ್ಗಾವಣೆ ನಂತರ 
ಸಂಖ್ಯೆ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
1 ಶ್ರೀ ಶಂಭುಲಿಂಗ ಈರಪ್ಪ ಬುಯ್ಕಾರ್‌, ಡಿವೈ.ಎಸ್‌.ಪಿ (ಸಶಸ್ತ್ರ. ಡಿ.ಎ.ಆರ್‌.ಧಾರವಾಡ 
ಡಿವೈ.ಎಸ್‌.ಪಿ (ಸಶಸ್ತ) ಮುಂಬಡ್ತಿಯ ನಂತರ ಶ್ರೀ ಹೆಚ್‌.ಎ.ದೇವರಹೊರು ಇವರ 
(ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿ) ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ 
2 ಶ್ರೀ ಹೆಚ್‌.ಎ.ದೇವರಹೊರು, ಡಿವೈ.ಎಸ್‌.ಪಿ (ಸಶಸ್ತ್ರ. ಸಿ.ಎ.ಆರ್‌ (ಉತ್ತರ), 
ಡಿವೈ.ಎಸ್‌.ಪಿ (ಸಶಸ್ತ್ರ. ಬೆಂಗಳೂರು ನಗರ ಖಾಲಿ ಹುದ್ದೆಗೆ 
ಡಿ.ಎ.ಆರ್‌.ಧಾರವಾಡ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌.ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 305 ಒಳಾಡಳಿತ ಇಲಾಖೆ, (ಹೊಲೀಸ್‌ ಸೇವೆಗಳು-ಎ). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಇ 91 ಪೊಸಿಪ 2013, ಬೆಂಗಳೂರು, ದಿನಾಂಕ : 17ನೇ ಮೇ, 2013. 

ಶ್ರೀ ಟಿ.ಕೆ. ರಾಜಣ್ಣ, ಸಹಾಯಕ ಕಮಾಂಡೆಂಟ್‌ರವರಿಗೆ ವೇತನ ಶ್ರೇಣಿ ರೂ.32800-52500ರ ಡೆಪ್ಯೂಟಿ ಕಮಾಂಡೆಂಟ್‌ ಹುದ್ದೆಗೆ ಮುಂಬಡ್ತಿ ನೀಡಿ 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಡೆಪ್ಯೂಟಿ ಕಮಾಂಡೆಂಟ್‌, ಐ.ಆರ್‌.ಬಿ, ಮುನಿರಾಬಾದ್‌ 
ಇಲ್ಲಿನ ಖಾಲಿ ಹುದ್ದೆಗೆ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌.ರವಿಪ್ರಕಾಶ್‌, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 306 ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು-ಎ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 10 ಸೇಉನ್ಯಾ 20131), ಬೆಂಗಳೂರು, ದಿನಾಂಕ : 02ನೇ ಮೇ, 2013. 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ ಜಿಒಬಿ(14(1)/2013 ದಿನಾ೦ಕ:29-04-2012ರಲ್ಲಿ ವರ್ಗಾವಣೆ ಮಾಡಿ 
ಆದೇಶಿಸಿರುವಂತೆ ಈ ಕೆಳಕಂಡ ಜಿಲ್ಲಾ ನ್ಯಾಯಾಧೀಶರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಲಾಗಿದೆ. 
ಕ್ರಮ ಅಧಿಕಾರಿಯ ಹೆಸರು ಪದನಾಮ ಮತ್ತು ಪ್ರಸ್ತುತ ವರ್ಗಾಯಿಸಿ ಸ್ಥಳ ನಿಯುಕ್ತಗೊಳಿಸಲಾದ ನ್ಯಾಯಾಲಯ 
ಸಂಖ್ಯೆ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಲಯ ಮತ್ತು ಪದನಾಮ 
1 ಶ್ರೀ ಗುಣಕಿ ನರೇಂದಕುಮಾರ ಬಸವರಾಜ, ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಉಡುಪಿ. ಬೆಂಗಳೂರು ನಗರ, (ಶ್ರೀ ಜಾನ್‌ ಮೈಕೆಲ್‌ ಕುನ್ಹಾ 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 
2 ಶ್ರೀ ಎಸ್‌.ಸಿ.ಮರಡಿ, 1ನೇ ಅಡಿಷನಲ್‌ ಜಿಲ್ಲಾ | ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, 
ಮತ್ತು ಸತ್ರ ನ್ಯಾಯಾಧೀಶರು, ಬಿಜಾಪುರ. ದಾವಣಗೆರೆ (ಖಾಲಿ ಹುದ್ದೆಗೆ) 


























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಕೆ.ರಾಧಾಮಣಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 307 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-3). 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆಂಗಳೂರು 


